ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ಸಹಕಾರಿ ಸಂಘಗಳ ಚುನಾವಣೆ ಬಗ್ಗೆ 
ಶ್ರೀ ಐವನ್‌ ಡಿ' ಸೋಜಾ(ನಾಮನಿರ್ದೇಶನ ಹೊಂದಿದವರು):- 
1048 (1251) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಪ್ರಸ್ತುತ ನಡೆಯುವ ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಮತದಾನ ನಡೆಸಲು ಹೈಕೋರ್ಟ್‌ ನಿರ್ದೇಶನವನ್ನು 
ತಡೆಯಲು ಮತ್ತು ಸರಿಯಾದ ನಿಯಮಗಳನ್ನು ರೂಪಿಸಲು ಸರ್ಕಾರ ವಿಫಲಗೊಂಡಿದೆಯೇ ; ಈ ಬಗ್ಗೆ ಸರ್ಕಾರ ಕೈಗೊಂಡಿರುವ 
ಕ್ರಮವೇನು; (ವಿವರ ನೀಡುವುದು) 


(ಆ) ಸಹಕಾರಿ ಸಂಘಗಳಲ್ಲಿ ಅಕ್ರಮ/ಕಾನೂನು ಬಾಹಿರವಾಗಿ ವ್ಯವಹಾರ ನಡೆಸಿದ ಎಷ್ಟು ಸಂಘಗಳನ್ನು ಗುರುತಿಸಿ 
ಕ್ರಮಕೈಗೊಳ್ಳಲಾಗಿದೆ; (ವಿವರ ನೀಡುವುದು) 


(ಇ) ರಾಜ್ಯದಲ್ಲಿ ಸಹಕಾರಿ ಸಂಘಗಳು ನಷ್ಟದಲ್ಲಿ ಇರುವುದು ನಿಜವೇ; (ವಿವರ ನೀಡುವುದು) 


(ಈ) ಸಹಕಾರಿ ಸಂಘಗಳ ರಕ್ಷಣೆಗೆ ಮತ್ತು ನಿಯಮಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಕೈಗೊಂಡಿರುವ ಕ್ರಮವೇನು ? 
(ವಿವರ ನೀಡುವುದು) 


